ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1145 (1444) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ) 

ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 
ವಿಷಯ: ಆಹಾರ ಸಂಸ್ಕರಣಾ ಘಟಿಕಗಳು ಮತ್ತು ಬೃಹತ್‌ ಆಹಾರ ಸಂಕೀರ್ಣಗಳ ಸ್ಥಾಪನೆ 


(ಅ) ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೃಹತ್‌ ಆಹಾರ ಸಂಕೀರ್ಣಗಳನ್ನು 
ನಿರ್ನಿಸಲು ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡುತ್ತಿರುವುದು ನಿಜವೇ; 


(ಆ) ರಾಜ್ಯದಲ್ಲಿನ ಎಲ್ಲಾ ಜಿಲ್ಲೆಗಳಲ್ಲಿ ಆಹಾರ ಸಂಸ್ಕರಿಸುವ ಘಟಕಗಳನ್ನು 
ಸ್ಥಾಪಿಸಲು ರಾಜ್ಯ ಸರ್ಕಾರ ರೂಪಿಸಿರುವ ಯೋಜನೆಗಳು ಯಾವುವು ಮತ್ತು ಅವುಗಳು 
ಯಾವ ಹಂತದಲ್ಲಿವೆ; (ಬಿವರ ನೀಡುವುದು) 


(ಇ) ರಾಜ್ಯದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆಯಡಿ ಮತ್ತು 
ನೆರವಿನೊಂದಿಗೆ ಸ್ಥಾಪಿತವಾಗಿರುವ ಬೃಹತ್‌ ಆಹಾರ ಸಂಕೀರ್ಣಗಳು (Mega Food 
Parks) ಯಾವುವು; ಮತ್ತು ಅವುಗಳು ನಿರ್ವಹಿಸುತ್ತಿರುವ ಕಾರ್ಯಗಳೇನು;( 
ಸಂಪೂರ್ಣ ವಿವರ ನೀಡುವುದು) 


(ಈ) ರಾಜ್ಯದ ರೈತರ ಹಿತ ಕಾಪಾಡಲು ಅಧಿಕವಾಗಿ ಆಹಾರ ಧಾನ್ಯ ಬೆಳೆಯುವ 
ಜಿಲ್ಲೆಗಳಲ್ಲಿ ಬೃಹತ್‌ ಆಹಾರ ಸಂಕೀರ೯ (Mega Food Parks) ಗಳನ್ನು ಸ್ಥಾಪಿಸಲು 
ಯೋಜನೆಯನ್ನು ರೂಪಸಿದೆಯೇ? (ಪೂರ್ಣ ವಿವರ ನೀಡುವುದು) 


